ಕರ್ನಾಟಕ ವಿಧಾನ ಪರಿಷತ್ತು 


01. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 538 
02. ಮಾನ್ಯ ಸದಸ್ಯರ ಹೆಸರು ಡಾ: ಕೆ. ಗೋವಿಂದ ರಾಜ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
03. ಉತ್ತರಿಸುವ ದಿನಾಂಕ 16/12/2021 
04. ಉತ್ತರಿಸುವ ಸಚಿವರು. ಗೃಹ ಸಚಿವರು. 
ಕ್ರಸಂ. —T ಉತ್ತರ" 
ನಾ ಕರ್ನಾಟಕದಲ್ಲಿ [ರಾಜ್ಯ ಸರ್ಕಾರವು ಸೈಬರ್‌ ಕ್ಯ ಪರನಗಳನ್ನಗವಾರವಾಗ 
ಸೈಬರ್‌ ಕ್ರೆ ಪ್ರಕರಣಗಳು ಪರಿಗಣಿಸಿದೆ. 
ಹೆಚ್ಚುತ್ತಿರುವ ಅಂಶವನ್ನು ಸರ್ಕಾರ 
ಗಂಭೀರವಾಗಿ ಪರಿಗಣಿಸಿದೆಯೇ: ಸೈಬರ್‌ ಕೈಮ್‌ ಪ್ರಕರಣಗಳು ಹೆಚ್ಚಾಗದಂತೆ ತಡೆಗಟ್ಟಲು ಹಾಗೂ 
ಹಾಗಿದ್ದಲ್ಲಿ, ಈ ನಿಟ್ಟಿನಲ್ಲಿ | ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಸರ್ಕಾರವು ಕೈಗೊಂಡ ಕ್ರಮದ 
ಕೈಗೊಳ್ಳಲಾಗುತ್ತಿರುವ ಕ್ರಮಗಳೇನು: ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 
(ಮಾಹಿತಿ ಒದಗಿಸುವುದು) 
ಆ/ಸೈಬರ್‌ ಕೈಮ್‌ಪ್ರಕರಣಗಳಿಂದು [ಸೈಬರ್‌ ಕೈಮ್‌ ಎಂದು ಗುರುತಿಸಲ್ಪಡುವ ಪ್ರಕರಣಗಳ `ನಿವರ ಈ 
ಗುರುತಿಸಲ್ಪಡುತ್ತಿರುವ ಪ್ರಕರಣಗಳು ಕೆಳಕಂಡಂತೆ, 
ಯಾವುವು: (ವಿವರವಾದ ಪಟ್ಟಿಯನ್ನು SL f 
ಒದಗಿಸುವುದು) No Crimes 
1 | Debit/Credit Card Frauds (Fishing) 
2 | Job Frauds 
ETE 
ng _ 
4 | Matrimony Fraud ಪರಾನ್‌ 
5 | Business Opportunity Fraud, Data Theft 
1 Other advances fee scams (Gifts, I Phone, OLX, Loan) 
7 | Lottery Fraud 
[8 SIMCloning 
9 | Social Media Cases 
10 | Import & Export Scams (Email Spoofing) 
11 | Others (Miscellaneous 
ಇ] ಆರ್ಥಿಕ ಅಪರಾಧಗಳ್‌ ಡೇ 
ಭದ್ರತೆಗೆ ಕಂಟಕಕಾರಿಯಾಗಿ | ರ್ರಾಜ್ಯದ ನಗರ ಮತ್ತು ಮಹಾನಗರಗಳಲ್ಲಿ ಸೈಬರ್‌ ಮತ್ತು ಆರ್ಥಿಕ 
ಪರಿಣಮಿಸುತ್ತಿರುವ ಸೈಬರ್‌ ಕ್ರೈಮ್‌ ಅಪರಾಧಗಳಲ್ಲಿ ತೊಡಗಿಸಿಕೊಂಡಿರುವವರ ವಿರುದ್ಧ ಐಪಿಸಿ, ಮತ್ತು ಐಟಿ 
ಪ್ರಕರಣಗಳಿಗೆ ಕಾರಣವಾಗುತ್ತಿರುವ ಕಾಯ್ಕೆ ಕೆ.ಪಿ.ಐ.ಡಿ ಕಾಯ್ದೆ, ಎಫ್‌.ಇ ಕಾಯ್ದೆ ಮತ್ತು ಔಟರ$-2019 
ಅಂಶವನ್ನು ಸರ್ಕಾರ ಗಂಭೀರವಾಗಿ | ಸ್ಸಿಯ ವಿವಿಧ ಕಲಂಗಳೆಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿಕೊಂಡು, 
ಇಬ ಬ [ತನಿಖೆಯನ್ನು ನಿಯಮಾನುಸಾರ ಕೈಗೊಂಡು, ಆರೋಪಿತರ ವಿರುದ್ಧ ಘನ 
ಸಿ ಪ 
ಕೈಗೊಂಡ ಕ್ರಮಗಳೇನ್‌? (ಸಂಪೂಣನ | ನಸಯಾಲಯಗಳಲ್ಲಿ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಲಾಗುತ್ತಿದೆ. 
ಮಾಹಿತಿ ಒದಗಿಸುವುದು) 


ಹೆಚ್‌ಡಿ 42 ಪಿಸಿಕ್ಕೂ 2021 


4( 


(ud 
(ಆರಗ ಜ್ಞಾನೇಂದ್ರ” 
ಗೃಹ ಸಚಿವರು 


ಅನುಬಂಧ 


ಸೈಬರ್‌ ಅಪರಾಧಗಳನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಲು ಹಾಗೂ ತಡೆಗಟ್ಟಲು ರಾಜ್ಯದ ಪ್ರತಿ ಜಿಲ್ಲೆ ಹಾಗೂ 
ನಗರಗಳಲ್ಲಿ ವಶೇಷ ಸೈಬರ್‌, ನಾರ್ಕೋಟಿಕ್‌ ಎಕನಾಮಿಕ್‌ ಹೊಲೀಸ್‌ ಠಾಣೆಗಳನ್ನು ಸ್ಥಾಪಿಸಲಾಗಿದೆ. 
ಬೆಂಗಳೂರು ನಗರದ ವಿಭಾಗ ಮಟ್ಟದಲ್ಲಿ 9 ಸೆನ್‌ ಪೊಲೀಸ್‌ ಠಾಣೆಗಳು ಸೇರಿದಂತೆ, ರಾಜ್ಯದಲ್ಲಿ ಒಟ್ಟು 46 ಸೆನ್‌ 
ಘೊಲೀಸ್‌ ಠಾಣೆಗಳು ಹಾಗೂ ಸಿಐಡಿ ವಿಭಾಗದಲ್ಲಿ ಸೈಬರ್‌ ಪೊಲೀಸ್‌ ಠಾಣೆಯು ಕಾರ್ಯ ನಿರ್ವಹಿಸುತ್ತಿವೆ. 


. ಸೈಬರ್‌ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟಲು ಸೆನ್‌ ಪೊಲೀಸ್‌ ಠಾಣೆಗಳಿಗೆ ಸೆನ್‌ ಫಾರೆನ್ಸಿಕ್‌ ಎಕ್ಕೂಪ್‌ಮೆಂಟ್‌ 
ಸಲಕರಣೆಗಳನ್ನು ಒದಗಿಸಲಾಗಿದ್ದು, ಪ್ರಕರಣಗಳು ವರದಿಯಾದ ಕೂಡಲೇ ಸಿಐಆರ್‌ ಸಾಪ್ಸ್‌ವೇರ್‌ನಲ್ಲಿ 
ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಲು ಕ್ರಮಕೈಗೊಳ್ಳಲಾಗಿದೆ. 


3 ಸೈಬರ್‌ ಹೊಲೀಸ್‌ ಠಾಣೆಯ ಅಧಿಕಾರಿ/ಸಿಬ್ಬಂದಿಗಳಿಗೆ ಸೈಬರ್‌ ಅಪರಾಧವನ್ನು ತಡೆಗಟ್ಟುವ ಕುರಿತು ವಿಶೇಷ 
ತರಬೇತಿಯನ್ನು (A೩ಯv೩nce Technology Training) ನೀಡಲಾಗಿದೆ ಹಾಗೂ ಸಿಐಡಿಯ ನ್ಯಾಸ್‌ಕಾಂ 
ಲ್ಯಾಬ್‌ನಲ್ಲಿ ಮಿಲಿಟರಿ, ಬ್ಯಾಂಕಿಂಗ್‌ ಸೆಕ್ಟರ್‌, ಸರ್ಕಾರಿ ಸಂಸ್ಥೆಗಳು, ಸರ್ಕಾರಿ ಅಭಿಯೋಜಕರಿಗೆ ಹಾಗೂ ಪೊಲೀಸ್‌ 
ಇಲಾಖೆಯ ಅಧಿಕಾರಿ/ಸಿಬ್ಬಂದಿಗಳಿಗೆ ಸೈಬರ್‌ ಅಪರಾಧಗಳನ್ನು ಪತ್ತೆ ಮಾಡುವ ಹಾಗೂ ತಡೆಗಟ್ಟುವ ಬಗ್ಗೆ 
ತರಬೇತಿ ನೀಡಲಾಗಿದೆ. 


. ಯಾವುದೇ ಕಾರಣಕ್ಕೂ ಓಟಿಪಿ ಸಂದೇಶವನ್ನು / ಕೋಡ್‌ಗಳನ್ನು ಯಾರಿಗೂ ನೀಡಬಾರದೆಂದು / ಬ್ಯಾಂಕಿನ 
ಕಸ್ಟಮರ್‌ ಕೇರ್‌ ನಂಬರ್‌ನ್ನು ಗೂಗಲ್‌ನಲ್ಲಿ ಹುಡುಕಿ ಕರೆ ಮಾಡದಂತೆ ಹಾಗೂ ಅಪರಿಚಿತ ಮೂಲದಿಂದ 
ಮೊಬೈಲ್‌ಗೆ ಬರುವ ಲಿಂಕ್‌ಗಳನ್ನು ಕ್ಲಿಕ್‌ ಮಾಡಬಾರದೆಂದು ಸಾಮಾಜಿಕ ಜಾಲತಾಣಗಳಾದ ಫೇಸ್‌ಬುಕ್‌, 
ಟ್ವಿಟ್ಟರ್‌, ಇನ್ಸ್ಯಾಗಾಂ ಹಾಗೂ ವ್ಯಾಟ್ಲ್‌ಅಪ್‌ಗಳ ಮೂಲಕ ಸೈಬರ್‌ ಜಾಗೃತಿಯ ಸಂದೇಶಗಳನ್ನು ಹಾಗೂ ಮುದ್ರಣ 
ಮಾದ್ಯಮಗಳ ಮುಖಾಂತರ ವರದಿಗಳನ್ನು ಪ್ರಕಟಿಸುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿಯನ್ನುಂಟು 
ಮಾಡಲಾಗುತ್ತಿದೆ. 


. ಬ್ಯಾಂಕ್‌ ಕಟ್ಟಡದಲ್ಲಿರುವ ಹಾಗೂ ರಕ್ಷಣಾ ಸಿಬ್ಬಂದಿ ಇರುವ ಎಟಿಎಂಗಳನ್ನೇ ಆದಷ್ಟು ಬಳಸುವಂತೆ, ಪಿನ್‌ 
ನಂಬರ್‌ ಟೈಪ್‌ ಮಾಡುವಾಗ ಯಾರೂ ನೋಡದಂತೆ ಎಚ್ಚರ ವಹಿಸಲು ಸಾರ್ವಜನಿಕರ ಗಮನಕ್ಕೆ ತರಲಾಗುತ್ತಿದೆ. 


. ಆನ್‌ಲೈನ್‌ ಮೂಲಕ ಉದ್ಯೋಗ ಕೊಡಿಸುವುದಾಗಿ ಹಣ ಕೇಳುವವರ ಮಾಹಿತಿ ಬಗ್ಗೆ ಉಡುಗೊರೆ 
ಕಳುಹಿಸುತ್ತಿರುವುದಾಗಿ ನಂಬಿಸುವವರ ವಂಚನಾ ಜಾಲದ ಬಗ್ಗೆ, ಆನ್‌ ಲೈನ್‌ ಮೂಲಕ ಮದುವೆಯಾಗುವುದಾಗಿ 
ನಂಬಿಸುವವರ ಬಗ್ಗೆ ಎಚ್ಚರ ವಹಿಸುವಂತೆ, ಹರ್ಬಲ್‌ ಉತ್ಪನ್ನಗಳ ವ್ಯವಹಾರದಲ್ಲಿ ಹಣ ಗಳಿಸಬಹುದೆಂದು 
ಬಣ್ಣಿಸುವವರ ಬಗ್ಗೆ, ಸಾಮಾಜಿಕ ಜಾಲತಾಣದ ಮೂಲಕ ವಸ್ತುಗಳನ್ನು ಖರೀದಿಸುವಾಗ ಎಚ್ಚರ ವಹಿಸುವಂತೆ, 
ಲಾಟರಿ ಗೆದ್ದಿರುತ್ತೀರಿ ಎಂಬುದಾಗಿ ಬಹುಮಾನ ಸಂದೇಶ/ಕರೆಗಳ ಬಗ್ಗೆ, ಅಪರಿಚಿತರೊಂದಿಗೆ ಆನ್‌ಲೈನ್‌ 
ಮೂಲಕ ಗೆಳೆತನ ಬೆಳೆಸಬಾರದಾಗಿ, ಸಿಮ್‌ಕಾರ್ಡ್‌ ಸ್ಥಗಿತಗೊಂಡಲ್ಲಿ ತಕ್ಷಣ ಬ್ಯಾಂಕಿಗೆ ಕರೆ ಮಾಡಿ ಮಾಹಿತಿ 
ನೀಡುವುದರ ಕುರಿತು ಮುಂಜಾಗ್ರತಾ ಕ್ರಮಗಳನ್ನು ವಹಿಸುವಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. 


